ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎಂಟನೇ ಅಧಿವೇಶನ) 
(ಮುಂದುವರೆದ ಉಪವೇಶನಗಳು) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ 19ನೇ ನವೆಂಬರ್‌, ೨೦15 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


ಕ್ಷ 1. ಪ್ರಶ್ನೋತ್ತರ | 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಕ ಇಪ್ಪತ್ನಾಲ್ಲನೇ ಪಟ್ಟ 
ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು: ಇಪ್ಪತ್ನಾಲ್ಗನೇ ಪಟ್ಟ 


2. ವರದಿಯನ್ಕೊಪ್ಲಿಸುವುದು ] 


ಶ್ರೀ ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, ಖಾಸಗಿ 
ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿ) ಅವರು 2೦15-16ನೇ ಸಾಲನ 
ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿಯ ಐದನೇ 
ವರದಿಯನ್ಕೊಪ್ಪಿಸುವುದು. 


( 3. ಚುನಾವಣಾ ಪ್ರಸ್ತಾವ | 


ಶ್ರೀ ಟ.ಬ. ಜಯಚಂದ್ರ. ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಉನ್ನತ ಶಿಕ್ಷಣ 
ಸಚಿವರು:- 

ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅಧಿನಿಯಮ. 2೦೦೨ರ ಪ್ರಕರಣ 2೦(ಐ)ರನ್ವಯ 
ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಿ೦ಡಿಕೇಟ್‌ಗೆ (ಪ್ರಶಾಸನ ಸಭೆ) ಒಬ್ಬ ಸದಸ್ಯರನ್ನು 
ಚುನಾಯಿಸಬೇಕೆ೦ದು ಸೂಚಿಸುವುದು. 


4. ನಿಯಮ ೮೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ. ಗೋವಿಂದ ಎಂ. ಕಾರಜೋಳ. ಹೆಚ್‌ಡಿ. 
ಕುಮಾರಸ್ವಾಮಿ. ವೈ.ಎಸ್‌.ವಿ. ದತ್ತ. ಜ.ಆರ್‌. ಪಾಟೀಲ್‌, ೬. ರಾಮಕೃಷ್ಣ ಮತ್ತು 
ಮಾಅಕಯ್ಯ ವಿ. ಗುತ್ತೇದಾರ್‌ ಹಾಗೂ ಇತರರು - ರಾಜ್ಯದಲ್ಲನ ಬರಗಾಲ. ರೈತರ 
ಸ೦ಕಷ್ಟಗಳ ಬಗ್ಗೆ ಮುಂದುವರೆದ ಚರ್ಚೆ ನಡೆಸುವುದು. 


ಪು.ತಿ.ನೋ 


—D-— 


. ಶ್ರೀಯುತರುಗಳಾದ ಬಿ.ಎನ್‌. ವಿಜಯಕುಮಾರ್‌. ಎಸ್‌. ಸುರೇಶ್‌ಕುಮಾರ್‌. 
ಎಸ್‌. ರಘು ಹಾಗೂ ಎಲ್‌.ಎ. ರವಿಸುಬ್ರಮಣ್ಯ ಅವರುಗಳು - ಬೆಂಗಳೂರು ನಗರದಲ್ಲ 
ಕಸದ ಸಮಸ್ಯೆ ಹೆಚ್ಚಾಗಿದ್ದು. ಕಸ ವಿಲೇವಾರಿಯಾಗದೆ ರಸ್ತೆ. ಪಾರ್‌ ಮತ್ತು ಖಾಲ 
ನಿವೇಶನಗಳಲ್ಲ ಕಸವನ್ನು ಅವೈಜ್ಞಾನಿಕವಾಗಿ ವಿಂಗಡಣಿ ಮಾಡಲಾಗುತ್ತಿರುವುದರಿಂದ 
ಸಾರ್ವಜನಿಕರಿಗೆ ಅನಗತ್ಯ ಕಿರಿಕಿರಿ ಉಂಟಾಗಿ ಆರೋಗ್ಯಕ್ಕೆ ಹಾನಿಯುಂಬಾಗುತ್ತಿದ್ದು. ಕಸದ 
ಸಮಸ್ಯೆಯನ್ನು ವೈಜ್ಞಾನಿಕವಾಗಿ ನಿಭಾಯಸುವ ಬಗ್ಗೆ ಚರ್ಚಿಸುವುದು. 


E ಗಮನ ಸೆಳೆಯುವ ಸೂಚನೆಗಳು | 


ಶ್ರೀ ಎಸ್‌. ಎನ್‌. ಸುಖಬ್ಹಾರೆಡ್ಡಿ ಅವರು - ಚಿಕ್ಕಬಳ್ಳಾಪುರ ಜಲ್ಲೆಯ ಬಾಗೇಪಲ 
ವಿಧಾನಸಭಾ ಕ್ಷೇತ್ರವು ಹಿಂದುಳದ ಕ್ಷೇತ್ರವಾಗಿದ್ದು. ಸಿ.ಎ೦.ಜ.ಎಸ್‌.ವೈ. ಮತ್ತು 
ನಬಾರ್ಡ್‌ ಆರ್‌.ಐ.ಡಿ.ಎಫ್‌-ಐ೦ ಯೋಜನೆಗಳಡಿಯಲ್ಲ ಕಾಮಗಾರಿಗಳಗೆ ಅನುದಾನ 
ಜಡುಗಡೆ ಮಾಡದೆ ಇರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಜ. ಬೋಪಯ್ಯ ಅವರು - ಕೊಡಗು ಜಲ್ಲೆಯ ಜಮ್ಮಾ ಬಾಣಿಗೆ 
ಸಂಬಂಧಿಸಿದಂತೆ ಕಂದಾಯ ವಿಧಿಸಲು 2೦13ರಲ್ತ ಕಾಯ್ದೆಯಾಗಿದ್ದರೂ, ಕಂದಾಯ 
ವಿಧಿಸದಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಮಾನಪ್ಪ ಡಿ. ವಜ್ಜಲ್‌ ಅವರು - ರಾಯಚೂರು ಜಲ್ಲೆ ಅಂಗಸುಗೂರು 
ತಾಲ್ಲೂಕಿನಲ್ಲಿ ಮಟ್ಟಾ ಹಾವಳಯಂದ ಆರ್ಥಿಕ ಸ೦ಕಷ್ಟಕ್ಕೀಡಾಗುತ್ತಿರುವ ಕುಟುಂಬದ 
ಸದಸ್ಯರು ನೇಣಿಗೆ ಶರಣಾಗುತ್ತಿರುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಅವರು - ರಾಜ್ಯದಲ್ಲರುವ ಎನ್‌.ಐ.ಎ. 
ಯೋಜನೆಯನ್ನು ರದ್ದುಗೊಳಸಿ ಸ್ವಚ್ಛ ಭಾರತ್‌ ಮಿಷನ್‌ ಅನುಷ್ಠಾನಗೊಳಸಿದಾಗ. 
ಶೌಚಾಲಯಗಳ ಅಗತ್ಯತೆ ಅರಿಯಲು ನಡೆಸಿದ ಸಮೀಕ್ಷೆ ದೋಷಯುಕ್ತವಾಗಿ 
ಸಾರ್ವಜನಿಕರಿಗೆ ಅನಾನುಕೂಲ ಉಂಟಾಗಿರುವ ಖಗೆ ಮಾನ್ಯ ಗ್ರಾಮೀಣಾಭವ್ಯದ್ಧಿ 


೧ 


ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ. ಗೋಪಾಲಪೂಜಾರಿ ಅವರು - ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಷ್ಟಿಯ 
ಉಪ್ಪು೦ದ ಮಡಿಕಲ್‌ ಹೌಟರ್‌ ಹಾರ್ಬರ್‌ ಯೋಜನೆ ಕಾಮಗಾರಿ ಪ್ರಾರಂಭವಾಗದೆ ಇರುವ 
ಬಗ್ಗೆ ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ ಮೀನುಗಾರಿಕೆ ರಾಜ್ಯ ಸಚಿವರ 
ಗಮನ ಸೆಳೆಯುವುದು. 


ಈ 


ಅನಧಿಕೃತವಾಗಿ ಮರಳು ಸಾಗಾಣಿಕೆ ಮಾಡಲು ವಾಹನಗಳಗೆ ಕಾರ್ಯಾದೇಶ ನೇಡಿರುವ 
ತಹಶೀಲ್ದಾರ್‌ ವಿರುದ್ಧ ಕಾನೂನು ಕ್ರಮದ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯವುದು....' 


- ಶ್ರೀ ಎಂ. ಕೃಷ್ಣಾರೆಡ್ಡಿ ಅವರು - ಚಿಕ್ಕಬಳ್ಳಾಪುರ ಜಲ್ಲೆ ಚಿಂತಾಮಣಿ ತಾಲ್ಲೂಕಿನ ವ್ಯಾಪ್ಸಿಯಲ್ಲ 


. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು - ಹಾಸನ ಜಲ್ಲೆಯ ಗಣಿ ಮತ್ತು ಛೂ ವಿಜ್ಞಾನ ಇಲಾಖೆಯ 
ಅಧಿಕಾರಿಯು ಅಕ್ರಮ ಮರಳು ದಂದೆಕೋರರಿಂದ ಮಾಮೂಲಣ ಪಡೆದು ಸರ್ಕಾರದ 
ಬೊಕ್ಕಸಕ್ಕೆ ನಷ್ಟವನ್ನುಂಟು ಮಾಡುತ್ತಿದ್ದು. ಕಾನೂನು ಬಾಹಿರ ಚಟುವಟಕೆಗೆ ಸಹಕಾರ 
ನೀಡುತ್ತಿರುವ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಗಣಿ ಮತ್ತು ಛೂ 


ವಿಜ್ಞಾನ ಸಚಿವರ ಗಮನ ಸೆಳೆಯುವುದು. 


—G- 


ಕ 6. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು 


ಖಾಸಗಿ ಸದಸ್ಯರ ವಿಧೇಯಕಗಳನ್ನು ಮಂಡಿಸುವುದು 


(1) ಕರ್ನಾಟಕ ರಾಜ್ಯ ವಿವಾಹ ವಿಧಿವಿಧಾನಗಳ ನಿಯಂತ್ರಣ ವಿಧೇಯಕ, 2೦1೮ 
(2೦15ರ ಖಾಸಗಿ ಸದಸ್ಯರ ವಿಧೇಯಕ-೦1) 


ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) 2೦15ನೇ ಸಾಅನ ಕರ್ನಾಟಕ ರಾಜ್ಯ ವಿವಾಹ ವಿಧಿವಿಧಾನಗಳ ನಿಯಂತ್ರಣ 
ವಿಧೇಯಕ (೭೦15ರ ಖಾಸಗಿ ಸದಸ್ಯರ ವಿಧೇಯಕ- ೦1) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು: 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


(11) ಕರ್ನಾಟಕ ಭೂ ಕಂದಾಯ (ಖಾಸಗಿ ಸದಸ್ಯರ ತಿದ್ದುಪಡಿ) ವಿಧೇಯಕ, ೭೦15 
(2೦15ರ ಖಾಸಗಿ ಸದಸ್ಯರ ವಿಧೇಯಕ-- ೦೨) 


ಶ್ರೀ ಕೆ. ಶಿವಮೂರ್ತಿ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) 2೦1೮ನೇ ಸಾಅನ ಕರ್ನಾಟಕ ಭೂ ಕಂದಾಯ 
(2೦15ರ ಖಾಸಗಿ ಸದಸ್ಯರ ವಿಧೇಯಕ-- ೦೨) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಕಾರ್ಯದರ್ಶಿ(ಪ್ರ) 


NK, | ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(wWww.kar.nic.in/kla) 


